ಕರ್ನಾಟಕ ವಿಧಾನ ಪರಿಷತ್ತು ಮ R 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ . : 319 
ಸದಸ್ಯರ ಹೆಸರು : ಡಾ.ಚಂದ್ರಶೇಖರ ಬಿ. ಪಾಟೀಲ್‌ 
& (ಪದವೀಧರರ ಕ್ಷೇತ್ರ) 

ಉತ್ತರಿಸುವ ದಿನಾಂಕ : 03.02.2021 
ಉತ್ತರಿಸುವ ಸಚಿವರು :  ಕೆಂದಾಯ ಸಚಿವರು 


ಕಂದಾಯ ಇಲಾಖೆಯಲ್ಲಿ ಎಷ್ಟು |! ಕಂದಾಯ ಇಲಾಖೆಯಲ್ಲಿ ಒಟ್ಟು- 9782 ಗ್ರಾಮ 

ಜನ ಗ್ರಾಮ ಸಹಾಯಕರು | ಸಹಾಯಕರುಗಳು ಮಿತ ವೇತನದ ಆಧಾರದ ಮೇಲೆ 

ಕಾರ್ಯನಿರ್ವಹಿಸುತ್ತಿದ್ದಾರೆ; | ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಸದರಿಯವರು 

ಅವರೆಲ್ಲರೂ ಖಾಯಂ | ಖಾಯಂಗೊಂಡಿರುವುದಿಲ್ಲ. 

ಗೊಂಡಿದ್ದಾರೆಯೇ'' 

ಕಂದಾಯ ಗ್ರಾಮ ಸಹಾಯಕರ | ಗ್ರಾಮ ಸಹಾಯಕರು ಮಿತ ವೇತನದ ಅಧಾರದ 

ಖಾಯಂಮಾತಿಗೆ ಸರ್ಕಾರ | ಮೇಲೆ ಕಾರ್ಯ ವಿರ್ವಹಿಸುತ್ತಿದ್ದು' ಸದರಿಯವರಿಗೆ 

ಯಾವ ಕ್ರಮ ಕೈಗೊಂಡಿದೆ? ಮಾಸಿಕ ಮಿತವೇತನವನ್ನು ಕಾಲಕಾಲಕ್ಕೆ ಹೆಚ್ಚಳ 
ಮಾಡಲಾಗಿದೆ. ಸರ್ಕಾರದ ಆದೇಶ ಸಂಖ್ಯೆ: ಕಂಇ 8 
ಬಿಎಸ್‌ಐ 2011, ದಿನಾಂಕ:26.3.2018ರಲ್ಲಿ 
ದಿನಾಂಕ:-1.4.2018ರಿಂದೆ ' ಅನ್ವಯವಾಗುವಂತೆ 
ಮಾಸಿಕ ಮಿತವೇತನವನ್ನು ರೂ.10,000/- ದಿಂದ 
"ರೂ.12,000/-ಗೆಳಿಗೆ ಹೆಚ್ಚಿಸಿ ಆದೇಶಿಸಲಾಗಿದೆ. 
ಮಾನ್ಯ ಸರ್ವೋಚ್ಛ ನ್ಯಾಯಾಲಯವು ಸಿವಿಲ್‌ ಅಪೀಲು 
ಸಂಖ್ಯೆ:4559-4562/1998ರಲ್ಲಿ ದಿನಾಂಕ: 
06.11.2003 ರಂದು ನೀಡಿರುವ ತೀರ್ಪಿನ ಅನುಸಾರ 
ಗ್ರಾಮ ಸಹಾಯಕರ ಸೇವೆಯನ್ನು ಸಕ್ರಮೀಕರಿಸಲು 
ನಿಯಮಾನುಸಾರ ಅವಕಾಶವಿರುವುದಿಲ್ಲ. 


ಸಂಖ್ಯೆ: ಕಂಇ 22 ಬಿಎಸ್‌ಐ 2021 
AN 
ಬ 
(ಆರ್‌. ಮ್‌ 
ಕಂದಾಯ ಸಚಿವರು 


